ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1315 
ಸದಸ್ಯರ ಹೆಸರು ಶ್ರೀ ಗೋವಿಂದರಾಜು (ವಿಧಾನ ನಷ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 08.03.2022 
ಉತ್ತರಿಸುವ ಸಚಿವರು ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ 
ಮತ್ತು ಮಕ್ಕಳ ಅಭಿವೃದ್ದಿ ಮತ್ತು 
ವಿಕಲಚೇತನರ, - ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 
ತ್ರ.ಸಂ. ಪ್ರಶ್ನೆ ಉತ್ತರ 
ಅ) | ಕೋಲಾರ ಜಿಲ್ಲೆಯಲ್ಲಿ ಪ್ರಸ್ತುತ ಫೂವಾಕ ಜಿಲ್ಲೆಯಲ್ಲಿ ಪ್ರಸ್ತುತ, ಅಧಿಕೃತವಾಗಿ 82 ಕೆಲ್ಲು 


ನಡೆಯುತ್ತಿರುವ ಅಧಿಕೃತ 


ಗಣಿ ಗುತ್ತಿಗೆಗಳಿಗೆ ಪರವಾನಿಗೆ ನೀಡಲಾಗಿರುತ್ತದೆ. 


: ಗಣಿಗಾರಿಕೆಗಳ ಸಂಖ್ಯೆಯೆಷ್ಟು; ತಾಲ್ಲೂಕುವಾರು ವಿವರಗಳು ಈ ಕೆಳಗಿನಂತಿದೆ. 
! ತಾಲ್ಲೂಕುವಾರು ವಿವರ ಕ್ರ.ಸಂ.| ತಾಲ್ಲೂಕು ಗುತ್ತಿಗೆಗಳ ಸಂಖ್ಯೆ 
' ನೀಡುವುದು) 1 | ಬಂಗಾರಪೇಟೆ 0 
i 2 [ಕೋಲಾರ | 21 | 
3 [ಮಾಲೂರು 45 
i 4 ಮುಳಬಾಗಿಲು | 14 
| 5 1 ಶನಿವಾಸವುರ 2 
| ಒಟ್ಟು | 82 
| 
ಆ) 'ಕಳೆದ ಮೂರು ವರ್ಷದಿಂದ ಕಳದ ಮೂರು ವರ್ಷಗಳಿಂದ ಕೋಲಾರ ಜಿಲ್ಲೆಯಲ್ಲಿ 
ಗಣಿಗಾರಿಕೆ ನಡೆಸಲು ಎಷ್ಟು [ಕಟ್ಟಡ ಕಲ್ಲು ಗಣಿಗಾರಿಕೆ ನಡೆಸಲು ಒಟ್ಟು 18 ಜನರಿಗೆ 
| ಜನರಿಗೆ ಪರವಾನಗಿ (ಅನುಮತಿ) | ಪರವಾನಗಿ (ಅನುಮತಿ) ) ನೀಡಲಾಗಿರುತ್ತದೆ. 
ಲಾದ ೨. ಸರು ಎನಿ ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 
ನೀಡುವುದು) | 
ಇ) [ಗಣಿಗಾರಿಕೆಯಿಂದ ಕಳೆದ | ಕೋಲಾರ ಜಿಲ್ಲೆಯಲ್ಲಿ ಕಲ್ಲು ಗಣಿಗಾರಿಕೆಯಿಂದ ಕಳೆದ. 


ಮೂರು ವರ್ಷದಲ್ಲಿ ಸರ್ಕಾರದ 
ಬೊಕ್ಕಸಕ್ಕೆ ಎಷ್ಟು ಹಣ 


; ಸಂದಾಯವಾಗಿದೆ; 


ಮೂರು ವರ್ಷದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ 
ಸಂದಾಯವಾದ ರಾಜಧನದ ವಿವರ ಕೆಳಕಂಡಂತಿದ. 
(ರೂ.ಕೋಟಿಗಳಲ್ಲಿ) 
ಪ್ರ. _ ಸಂಗ್ರಹಣೆಯಾಗಿರುವ 
ಸಲ. ವರ್ಷ ರಾಜಧನದ ಮೊತ್ತ 
1. 2019-20 12.31 
2 [2020-21 13.57 
3. [2021-22(ಘೆಬ್ರವರಿ 2022ರ 13.65 
ಅಂತ್ಯಕ್ಕೆ) 
ಒಟ್ಟು 39.53 


ಗಣಿಗಾರಿಕೆಯಿಂದ. 

ಬಂದಂತಹ ರಾಯಧನ 
(ರಾಯಲ್ವಿ) ಹಣದಿಂದ 
ಜಿಲ್ಲೆಯಲ್ಲಿರುವ ರಸೆ, 


| ಶಾಲಾ ಕೊಠಡಿ ಹಾಗೂ 


ಇನ್ನಿತರ ಅಬಿವೃದ್ದಿ 
ಕಾರ್ಯಗಳನ್ನು 
ಕೈಗೊಂಡಿದೆಯೇ; 


ಹೌದು. 
ಗಣಿಗಾರಿಕೆಯಿಂದ ಸ್ಟೀಕೃತವಾದ ರಾಜಸ್ವ ಮೊತ್ತವನ್ನು ರಾಜ್ಯ 
ಸಂಚಿತ ನಿಧಿ (State Consolidated Fund) ಗೆ ಜಮೆ 


! ಮಾಡಲಾಗುತ್ತದೆ. ರಾಜ್ಯ ಸಂಚಿತ ನಿಧಿಯಿಂದ ಆಯ-ವ್ಯಯದ 


ಮೂಲಕ ವಿವಿಧ ಯೋಜನೆಗಳ ಅನುಷ್ಠಾನಕ್ಕೆ ಹಣವನ್ನು 
ಬಿಡುಗಡೆಗೊಳಿಸಲಾಗುತ್ತದೆ. 

ಮುಂದುವರದಂತೆ, ದಿನಾಂಕ 12.08.2016 ರಿಂದ ಕಲ್ಲುಗಣಿ 
ಗುತ್ತಿಗೆದಾರರು ಜಿಲ್ಲಾ ಖನಿಜ ಪುತಿಷ್ಠಾನ -ನಿಧಿ ಮೊತ್ತವನ್ನು 
ಪಾವತಿಸುತ್ತಿದ್ದು, ಸದರಿ ಮೊತ್ತವನ್ನು ಗಣಿ ಬಾಧಿತ ಪ್ರದೇಶಗಳ 
ಅಭಿವೃದ್ಧಿಗೆ ಬಳಕೆ ಮಾಡಲಾಗುತ್ತಿದೆ. 

ಅದರಂತೆ, ಕೋಲಾರ ಜಿಲ್ಲಾ ಯಲ ರೂ.1064.892 ಲಕ್ರ 
ಸಂಗ್ರಹಣೆಯಾಗಿರುತ್ತದೆ. 

ಈ ಪೈಕಿ 2018-19 ಮತ್ತು 2019-20 ಮತ್ತು 2020-21 ನೇ ಸಾಲಿನ 
ಕ್ರಿಯಾ ಯೋಜನೆಗಾಗಿ ರೂ. 561.42 ಲಕ್ಷಗಳು ಅನುಮೋದನೆ 
ನೀಡಲಾಗಿರುತ್ತದೆ. 


ಕೋಲಾರ ತಾಲ್ಲೂಕಿನ ಬೆಟ್ಟಿಹೊಸಪುರ ಮತ್ತು ಕೆ. ಬಿ. ಹೊಸಹಳ್ಳಿ 
ಹಾಗೂ ಮಾಲೂರು ತಾಲ್ಲೂಕಿನ ಮಾಕಾರಹಳ್ಳಿ, ಬೆಟ್ಟಹಳ್ಳಿ, 
ಅಣಿಮಿಟ್ನಹಳ್ಳಿ ಗೊರವ ಗೊಲ್ಲಹಳ್ಳಿ ಕೊಮ್ಮನಹಳ್ಳಿ, ಟೇಕಲ್‌ 
ಕೆ.ಜಿ.ಹಳ್ಳಿ ಕೊಂಡ ಶಟ್ಟಹಳ್ಳಿ ಗ್ರಾಮಗಳಲ್ಲಿನ ಕಾಮಗಾರಿಗಳಿಗೆ 
ಬಳಸಲಾಗುತ್ತಿದೆ. 

ಅನುಮೋದಿಸಲ್ಪಟ್ಟಿ ನಾಯ ನಲ 
ಅನುಬಂಧ-2 ರಲ್ಲಿ ನೀಡಲಾಗಿದೆ. 


ವಿವರಗಳನ್ನು 


ಉ) 


ಜಿಲ್ಲೆಯಲ್ಲಿ ಕಾನೂನು 
ಬಾಹಿರವಾಗಿ ಗಣಿಗಾರಿಕೆ 
ನಡೆಯುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೆಿ; 
ಬಂದಿದ್ದಲ್ಲಿ, ಈ ಬಗ್ಗೆ 
ಸರ್ಕಾರ ಕೈಗೊಂಡ 
ಕ್ರಮವೇನು? 


ಬಂದಿರುತ್ತದೆ. 
ಕಳೆದ ನಾಲ್ಕು ವರ್ಷಗಳಲ್ಲಿ ಉಪಖನಿಜ ಸಂಬಂಧ ಅಕ್ರಮ 
ಕಲ್ಲುಗಣಿಗಾರಿಕೆ ನಡೆಸುವ ಪ್ರಕರಣಗಳನ್ನು ಪತ್ತೆಹಚ್ಚಿದ್ದು, 
ಅನಧಿಕೃತ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ದ ಎಂ.ಎಂ. 


ಡಿ೩ಆರ್‌) ಕಾಯೆ, 1957 ಹಾಗೂ ಕೆ.ಎಂ.ಎಂ.ಸಿ. ನಿಯಮಗಳು, 
1994ರ ನಿಯಮಗಳಂತೆ ಮೊಕದ್ದಮೆಗಳನ್ನು ದಾಖಲಿಸಲು ಹಾಗೂ 
ದಂಡ ವಿಧಿಸಿ ಸಂಗ್ರಹಿಸಲು ಕ್ರಮವಹಿಸಲಾಗಿದೆ. ಈ ಸಂಬಂಧ 
ಕ್ಟಗೊಂಡ ಕ್ರಮದ ವಿವರ ಕೆಳಕಂಡಂತಿದೆ: 
ಕ್ರ 1 ಪರ್ಷ ಪತ್ತೆಹಚ್ಚಿದ ವಧಿಸಿದದಂಡ | ದಾಖಲಿಸಿರುವ 
ಸೆಂ. ಪ್ರಕರಣಗಳ ಸಂಖ್ಯೆ | (ರೂ.ಲಕ್ಷಗಳಲ್ಲಿ) ಮೊಕದ್ದಮೆಗಳು 
[1 2018-19 22 233.79 15 
2 2019-20 87 29.02 18 
3. 2020-21 305 155.18 6 
ಸೆ 2021-22 122 60.23 3 

(ಜನವರಿ- 

2022 
ಅಂತ್ಯಕೈೆ) 
ಒಟ್ಟು 


ಸಂಖ್ಯೆ ಸಿಐ-ಎ೦ಬಂ೦ಜಬನ್‌ 1102/2022 


ಗಣಿ ವೆತ್ತು ಭೂವಿಜ್ಞಾನ ಹಾಗೂ . 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಮತ್ತು 
ವಿಕಲಚೇತನರ, ಹಿರಿಯ ಸಾಗರಿಕರ 
ಸಬಲೀಕರಣ ಸಚಿವರು. 


- ಸ ಔಮಬಂಧೆ 0೦೬ 


ಕೋಲಾರ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಕಲ್ಲು ಗಣಿಗುತ್ತಿಗೆ ಗಣಿಗಾರಿಕೆ ನಡೆಸಲು ಪರವಾನಿಗೆ ನೀಡಿರುವ್ನವಿವರಗಳು 


ಗುತ್ತಿಗೆದಾರರ ಜೆಸರು ಗುತಗೆ ಸವರಿ 
dl ಕ್ಕೂಎಲ್‌ | ಮಂಜೂರಾದ | ಅವಧಿ ಮುಕ್ತಾಯ ತಾಲ್ಲೂಕು ಗ್ರಾಮ 


ಸಂ.| ' ಮತ್ತು ವಿಳಾಸ ಳಿ ದಿನಾಂಕ ದಿನಾಂಕ 


ಎನ್‌.ನಿಜಯೌಕಾಮಾರ್‌ | ನ 
ಬಿನ್‌ ನಾರಾಯಣಪ್ಪ - i 
ಬಿ.ಕೆ ಬೆಳ್ಳಾವಿ ಕಲ್ಲು 
1 HAR ಗ್ರಾಮ 1032 | 31-12-21| 20 |30-12-41 | ಕೋಲಾರ ದಾನವಳ್ಳಿ 21-10 ಗಾ ಎಫ್‌ 
ಮಾಡಿವಾಳ ಅಂಚೆ, 
ಮಾಲೂರು ತಾಲ್ಲೂಕು 
ಕೃಷ್ಣಪ್ಪ ನನ್‌ 
ದೊಡ್ಡದಾಸಪ್ಪ 
ಮಂಚಂಡಹಳ್ಳಿ 

'ಗ್ರಾ ಮ ವೇಮಗಲ್‌ 
ಹೋಬಳಿ ಕೋಲಾರ 
ತಲ್ಲೂಕು & ಜಿಲ್ಲೆ 
ಶ್ರೀ ಚೌಡೇಶ್ವರಿ ಪರಿಶಿಷ್ಟ p 
ಜಾತಿ ಬೋವಿ ಕಲ್ಲು 
ಬಂಡೆ ಕಾರ್ಮಿಕರ 
3 ಕ್ಷೇಮಾಭಿವೃದ್ಧಿ ಸಂಘ 1035 27-01-22] 20 26-01-42 | ಕೋಲಾರ ದಿನ್ನೆಹೊಸಹಳ್ಳಿ 
(ಫು ದಿನ್ನೆಹೊಸಹಳ್ಲಿ 
ಕೋಲಾರ ತಾಲ್ಲೂಕು 


& ಜಿಲ್ಲೆ 
ಜ GE 


1033 |31-12-21| 20 |30-12-41 | ಕೋಲಾರ 


4 |& ಅಂಚೆ 1036 |27-01-22| 20 |26-01-42 | ಕೋಲಾರ ದಿನ್ನೆಹೊಸಹಳ್ಳಿ 
ನರಸಾಪುರ ಹೋಬಳಿ ” 
ಕೋಲಾರ ತಾಲ್ಲೂಕು 
೩ ಜಿಲ್ಲೆ . ನ 
-] ಬಿ ಮುನರಾಜು oF Si RE 
ಬಿನ್‌ ಲೇಟ್‌ ಕೃಷ್ಣಪ್ಪ 
ಬೆಳ್ಳೂರು ಗ್ರಾಮ 
ನರಸಾಪುರ ಅಂಚೆ 
ಕೋಲಾರ ತಾಲ್ಲೂಕು ಬ 


& ಜಿಲ್ಲೆ ‘p 
ದನರಾಜನ್ನ ನನ್‌ —— | 
ಲೇಟ್‌ವೆಂಕಟಶಾಮಪ್ಪ ; " ಕಟ್ಟಡ 
ಬೆಳ್ಳೂರು ಗ್ರಾಮ ಕಲ್ಲು 
sb ಕಟಿ 1038 127-01-22| 20 [26-01-42 | ಕೋಲಾರ ದಾನವಳ್ಳಿ ಗೋಮಾಳ A 
ಕೋಲಾರ ತಾಲ್ಲೂಕು ; 
& ಜಿಲ್ಲೆ 

ಮುನಿಯಪ್ಪ 3] 

ಬಿನ್‌ ಲೇಟ್‌ ಚೆಲ್ಲಿರಪ್ಪ ; ಕಟ್ಟಡ 


ಸೊಣ್ಣೇನಹಳ್ಳಿ ಗ್ರಾಮ R ಕಲ್ಲು 
-02- 02 ಳ್ಳಿ -30 ಛ 

ಚೆಕರಾಸನಹಳ್ಳಿ ಘಂ 1039 |28-02-22|) 20 |27-02-42 | ಕೋಲಾರ ದಿನ್ನೆಹೊಸಹಳ್ಳಿ 58 | 1-30 | ಗೋಮಾ 

ಕೋಲಾರ ತಾಲ್ಲೂಕು 


& ಜಿಲ್ಲೆ, i 


1037 {27-01-22 20 (26-01-42 | ಕೋಲಾರ ದಾನವಳ್ಳಿ 


[7 
(| 

[<) 

[= 


'8 


9 


ರಾಧ ಕೋಂ |] 


ರಾಜಣ್ಣ ಯಳವಗುಳಿ, |. 


ಟೇಕಲ್‌ ಹೋಬಳಿ, 
ಮಾಲೂರುತಾಲ್ಲೂಕು. 


ಸ್ಟೋನ್‌ ಕ್ರಷರ್‌, 
ಕ್ಷೇತ್ರನಹಳ್ಳಿ, ಮಾಲುರು. 


ಶ್ರೀಮತಿ ಆರ್‌. 
ಮಂಜುಳ, ಬಿನ್‌ , 
"ರಾಜಣ್ಣ ಯಲವಗುಳಿ 


1 ಗ್ರಾಮ, ಟೇಕಲ್‌... 


ಹೋಬಳಿ, ಮಾಲೂರು 
ತಾಲ್ಲೂಕು. 
ಕ್ರೀಷತ`ಎನ್‌ ಮಾ. 
ಬಿನ್‌ವೇಣುಗೋಖಾಲ್‌, 
ನಂ. 1083, 14 ನೇ 
ಮೇನ್‌, 18 ನೇ ಕ್ಪಾಸ್‌, 
3 ನೇ ಸೆಕ್ಟರ್‌, . 
ಬೆಂಗಳೂರು-560102 
ಮೆ! ಜೆ.ಪಿ.ಸ್ಫೋನ್‌ 
ಕ್ರಷರ್‌, ಹರದ '. 
ಕೊತ್ತೂರು ಗ್ರಾಮ, 
ಮಾಲೂರು ತಾಲ್ಲೂಕು 
ಮೆ! ಜೆ.ಪಿ.ಸ್ಫೋನ್‌ 
ಕ್ರಷರ್‌, ಹರದಕೊತ್ತೂರು 
ಗ್ರಾ ಮ, ಮಾಲೂರು 


“ತಾಲ್ಲೂಕು. pS 


1023 


1025 


"1026 


1029 


1030 


21-09-19 


03-09-19 


23-03-20 


10-11-20 


05-02-21 


05-02-21 


"20 


20 


20-09-39 


02-09-39 


ಮಾಲೂರು ತಾಲ್ಲೂಕು 


ಮಾಲೂರು 


. | ಶ್ರೀ ವೆಂಕಟೇಶ್ವರ ರ್‌ - - 


ಮಾಲೂರು 


ತಿಮ್ಮನಾಯಕನಹಳ್ಳಿ 
ಅಗ್ರಹಾರ 


35 


ಅನಿಗಿಟ್ಟಹಳ್ಳಿ 


33 


3-00 


ಗೋಮಾಳ 


20 


20 


20 


20 


22-03-40 | 


ಮಾಲೂರು ' 


ತಿಮ್ಮನಾಯಕನಹಳ್ಳಿ 
ಅಗ್ರಹಾರ 


09-11-40 


04-02-41 


04-02-41 


ಮಾಲೂರು ' 


ಓಬಳಾಪುರ 


ಅಣಿಸಿಟ್ನಹಳ್ಳಿ . 


35 


42 


33" 


4-00 


2-00 


ಗೋಮಾಳ 


ಪಾಸ್ಟ್‌ 
ಕ್ರಷರ್‌, ಹರದಕೊತ್ತೂರು 02-21] 20 [04-02-41 | ಮಾಲೂರು ಣಿಮಿಟ್ಕಹಳ್ಳಿ 33] 2-20 | ಗೋಮಾಳ | ಕಟ 

14 ಗ್ರಾ ಮ್ಮ-ಮಾಲೂರು 05-02-21 20 04-02-4] ಲೂ ಅ ್ಲಿಹಳ್ಳಿ ಕಲ್ಲು 
ತಾಲ್ಲೂಕು , 

R ಮುಳಬಾಗಿಲು ತಾಲ್ಲೂಕು . 

LL ಲ 
ಶೀ ಕೆ.ಶ್ರೀರಾಮ, ಬಿನ್‌ 
ಲೇಟ್‌ವೆಂಕಟರಾಯಪ್ಪ, ದೇವರಾಯ 10- ಕಟ್ಟಡ 

16 | ಶ್ರೀನಿಲಯ, 2ನೇ 1024 {19-03-20 10 |18-03-30 | ಮುಳಬಾಗಿಲು ಸಮುದ 199 00 ಗೋಮಾಳ ಕ ಬ 
ಮಹಡಿ,' ಚಿಂತಾಮಣಿ- - - ಗಲ - ಲ್ಲ 


“|-563125 


ನಂ.133,,20, ಗಾಂಧಿ 
ನಗರ, ಗೌನಿಪಲ್ಲಿ 
ಪೋಸ್ಟ್‌, 
ಶ್ರೀನಿವಾಸಪುರ 


“J 


14-01-22 


10-12-20} 


20 


13-01-42 


ಮುಳಬಾಗಿಲು 


ಶ್ರೀನಿವಾಸಪುರ ತಾಲ್ಲೂಕು 


09-12-40| ಶ್ರೀ 


ದೇವರಾಯ | ಗೋಮಾಳ | ಕಟ್ಟಡ 

ದ್‌ w 
ಸಮುದ್ರ 199 |5-00 | ಜಾ [ಕಲ್ಲ 
ಕೊಂಡಮಾರಿ 104 | 4-35 | ಗೋಮಾಳ ಸಕ್‌ 


Deputy Director (Min. Admny 
Dept. of Mines & Geology 
Bangalore- 560001 


ಅನುಬಂಧ-2 


ಇಲಾಖೆ 


ಕಟ್ಟಡ es ಮಕ್ಕಳ ತೂಕ ಅಳತೆ ಮಾಡುವ ಯಂತ್ರ, Sp of 


Projector and Desks for Government High School, 
Providing R.O. for Drinking Water 


ಕ್ರ ಇಲಾಖೆ ಕಾಮಗಾರಿ ವಿವರ ಸ 

ಸಂ. pd 

p ಮಾಲೂರು ಕವಲೆಗರೆನಹಳ್ಳಿ 'ಮತ್ತ`ಟೇಕಲ್‌'ಗ್ರಾಮ ಕುಡಿಯುವ 
J LB ನೀರಿಗಾಗಿ ಕೊಳವೆ ಬಾವಿ ಕೊರೆಯಿಸಲು ಪಂಪ ಮೊಟರ್‌, ಜಿ.ಐ. 20.00 
ಸಿ ನೈರ್ಮಾಲ್ಯ ಇ ಪೈಪ್‌ ಕೇಬಲ್‌ ಮತ್ತು ಪೈಪ್‌ ಲೈನ್‌ ವಿಸ್ತರಣೆಗಾಗಿ ಹ AE 
j ಮೌಲೂರು ತಾ ಮ್‌ ಗಣಿಬಾಧಿತೆ ಇನಾಗಧಾದ ವ್ಯಾ ಮ 
ಜೆ. ಹಳ್ಳಿ, 

ಮಹಿಳಾ ಮತ್ತು ಮಕ್ಕಳ ಕೆ. ನ ಕೊಂಡಶೆಟ್ಟಹಳ್ಳಿ, ಗುರುವ ಗೊಲ್ಲಹಳ್ಳಿ, "ಬಲಿಯ ಸ 


] ಬಡುಗಡೆಗೊಳಿ | 
ಸಿರುವ 
ಮೊತ್ತ 


.. 10.00 


ಸೂ 


ಅಂಗವಿಕಲರ ಮತ್ತು ಹಿರಿಯ 
ನಾಗರೀಕರ ಸಬಲೀಕರಣ 
ಇಲಾಖೆ 


ಮಾಲೂರು ತಾಲ್ಲೂಕನ ಗೆಣಿವಾಧತ ಗ್ರಾಮಗಳಾದ ಕೊಂಡಶಟಹ್ಳ್‌ 
ಮಾಕಾರಹಳ್ಳಿಬೆಟ್ಟಹಳ್ಳಿ ಅಣಿಮಿಟ್ಕಹಳ್ಳಿ 'ಗುರುವ ಗೊಲ್ಲಹಳ್ಳಿ, 
ಕೊಮ್ಮನಹಳ್ಳಿ ಹಾಗೂ ಕೋಲಾರ. ತಾಲ್ಲೂಕಿನ ಕೆ.ಬಿ:ಹೊಸಹಳ್ಳಿ ಮತ್ತು 
ಬೆಟ್ಟಹೊಸಪುರ ಗ್ರಾಮಗಳಲ್ಲಿ ಅಂಗವಿಕಲರ ಮತ್ತು ಹಿರಿಯ ' 
ನಾಗರೀಕರಿಗೆ ಕನಡಕ, ಮೋಟರೈಸಡ್‌ ದ್ವಿಚಕ್ರ ವಾಹನಗಳು, ನೀರಿನ - 
ಫಿಲ್ಪರ್‌, ಎಂ.ಆರ್‌.ಕಿಟ್‌, Wheel Chair, Hearing Aid,Talking 


Laptop ವಿಸರಣೆಗಾಗಿ ' 


20.54 


ಸಾರ್ವಕಜನಿಕ ಶಿಕ್ಷಣ 
ಇಲಾಖೆ 


ಮಾಲೂರು ತಾಲ್ಲೂಕು ಕೆ.ಜಿ.ಹಳ್ಳಿ ' ಕೊಂಡಶೆಟ್ಟಹಳ್ಳಿ ಜೆ.ಗೊಲ್ಲಹಳ್ಳಿ 
ಹಾಗೂ ಕೋಲಾರ ತಾಲ್ಲೂಕು ಕ.ಬಿ.ಹೊಸಹಳ್ಳಿ ಮತ್ತು ಬೆಟ್ಟಹೊಸಪುರ 
ಗ್ರಾಮದಲ್ಲಿರುವ ಶಾಲೆಗಳಿಗೆ ಶೌಚಲಯ ಕಟ್ಟದ ನಿರ್ಮಣ, "ಕುಡಿಯುವ 


ನೀರು ಮತ್ತು E-Learning Setup: 


ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡ 
ಜಲಸಾರಿಗೆ ಇಲಾಖೆ, 
ಕೋಲಾರ 


ಮಾಲೂರು ತಾಲ್ಲೂಕು ಬೆಟ್ಟಹಳ್ಳಿ ಹೋಗುವ ರಸ್ತೆ ಯನ್ನು ಅಭಿವೃದ್ಧಿ 
ಕಾಮಾಗಾರಿಗಾಗಿ 


55.00 


55,00 


ಯೋಜನಾ ನಿರ್ದೇಶಕರು 
ನಿರ್ಮಿತಿ ಕೇಂದ್ರ ಕೋಲಾರ 


ಜಿಲ್ಲೆ 


ಕೋಲಾರ ವಗರ SNR Hospital ಆವರಣ ಗೋಡೆ ನಿರ್ಮಾಣ 
ಮತ್ತು ದ್ಲುರಸ್ಥೆ ಕೋಲಾರ ತಾಲ್ಲೂಕು ಕುಂಬಾರಹಳ್ಳಿ ಗ್ರಾಮ. ಕೆರೆಯ 
ಸುತ್ತಲೊ ಬೇಲಿ ನಿರ್ಮಾಣ ಹಾಗೂ ನೀರು ಶುದ್ದೀಕರಣ, ಕೋಲಾರ 
ತಾಲ್ಲೂಕ: ಕೆ.ಬಿ.ಹೊಸಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರ ಸಂತ 
ಕಟ್ಟಗಳ ಮೂಲಭೂತ ಸೌಕರ್ಯಗಳಿಗೆ, ಕೋಲಾರ ಜಿಲ್ಲೆ, ಮಾಲೂರು 
ತಾಲ್ಲೂಕು, ನೂಟವೆ, ಕಣಗಲ, ಬನಹಳ್ಳಿ-1, ಟೇಕಲ್‌-1 ಹುಳೇರಹಳ್ಳಿ, 


-ಪನಮಾಕನಹಳ್ಳಿ, ಬೆಟ್ಟಹಳ್ಳಿ-1, ಮಾಕಾರಹಳ್ಳಿ ಗ್ರಾಮಗಳ ಅರಿಗನವಾಡಿ 


ಕೇಂದ್ರಗಳು ಸ್ವಂತ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸದರಿ 
ಕೇಂದ್ರಗಳ ಉನ್ಮತ್ತೀಕರಣಗೊಳಿಸಲು ಮೂಲಭೂತ ಸೌಕರ್ಯಗಳಿಗೆ, 
ಕೋಲಾರ ತಾಲ್ಲೂಕು ತಲಗುಂದ-2 ಅಂಗನವಾಡಿ ಕೇಂದ್ರ ಕಟ್ಟಡ 
ಕಾಂಪೌಂಡ್‌ ಮತ್ತು ಬಾಲಸ್ನೇಹಿ ಪೈಂಟಿಂಗ್‌ ನಿರ್ಮಾಣ, ಮಾಲೂರು 
ತಾಲ್ಲೂಕು ನೂಟವೇ ಗ್ರಾಮ ಪಂಚಾಯಿತಿ ಕೊಮ್ಮನಹಳ್ಳಿ ಅಂಗನವಾಡಿ 
ಕೇಂದ್ರ ಕಟ್ಟಡ ಕಾಂಪೌಂಡ್‌ ಮತ್ತು ಬಾಲಸ್ನೇಹಿ 'ಪೈಂಟಿಲಿಗ್‌ ನಿರ್ಮಾಣ 
ಕೋಲಾರ ಜಿಲ್ಲಾ ಒಳ ಕ್ರೀಡಾಂಗಣದ ಹಿಂಭಾಗದಲ್ಲಿರುವ ಮಿನಿ 
ಕ್ರೀಡಾಂಗಣ ಆವರಣದಲ್ಲಿ ಖೋಖೋ ಮತ್ತು ಕಬ್ಬಡಿ ಕ್ರೀಡಾಂಗಣದಲ್ಲಿ 
ಶೌಚಾಲಯ ನಿರ್ಮಾಣಕ್ಕಾಗಿ, ಕೋಲಾರ ನಗರದಲ್ಲಿ ಕೋಲಾರ 
ಬಂಗಾರಪೇಟೆ ರಸ್ತೆ ಬದಿ ಪೂಟ್‌ ಫಾಥ್‌ ನಿರ್ಮಾಣ ಹಾಗೂ 


ಅಭಿವೃದ್ಧಿ 


237.80 


178.350 


ಒಟ್ಟು 


. 399.61 


24335 


ಕ್ರ ಇಲಾಖೆ 


ಗ್ರಾಮೀಣ ಕುಡಿಯುವ ನೀರು 


|: :| ಮತ್ತು ನೈರ್ಮುಲ್ಯ ಇಲಾಖೆ 


ಮಹಿಳಾ ಮತ್ತು ಮಕ್ಕಳ 
ಇಲಾಖೆ 


ಅಂಗವಿಕಲರ. ಮತ್ತು ಹಿರಿಯ 
3. | ನಾಗರೀಕರ ಸಬಲೀಕರಣ 
ಇಲಾಖೆ I 


ಸಾರ್ವಕಜನಿಕ “ಶಿಕ್ಷಣ 


ಆಕೋಪಯೋಗಿ 
ಬಂದರು ಮತ್ತು ಒಳನಾಡ 
ಜಲಸಾರಿಗೆ ಇಲಾಖೆ, 
ಕೋಲಾರೆ” . 


(2 


ಸಂ. - - 
P ಮಾಲೂರು. ಕವಲೆಗೇರೆನಹಳ್ಳಿ ಮತ್ತು ಟೇಕಲ್‌ ಗ್ರಾಮ ಕುಡಿಯುವ 


AN) 


ಕಾಮಗಾರಿ ವಿವರ 


ನಹ 


ನೀರಿಗಾಗಿ ಕೊಳವೆ ಬಾವಿ ಕೊರೆಯಿಸಲು ಪಂಪ ಮೊಟರ್‌, ಜಿ.ಐ. 
ಪೈಪ್‌: ಕೇಬಲ್‌ ಮತ್ತು ಪೈಪ್‌ ಲೈನ್‌ ವಿಸ್ತರಣೆಗಾಗಿ 


'ಮಾಲಾರಾ ನನ ನಾರ್‌ ಸ್ರನಾಗಳಾರ ಕೊಮ್ಮನಹಳ್ಳಿ. 
ಕೆ.ಜಿ.ಹಳ್ಳಿ; ಟೇಕಲ್‌, ಕೊಂಡಶೆಟ್ಟಹಳ್ಳಿ ಗುರುವ ಗೊಲ್ಲಹಳ್ಳಿ, “ತೌಚಲಯ.. 


ಕಟ್ಟಡ ನಿರ್ಮಣ 
"ಮಕ್ಕಳ ತೂಕ. ಅಳತೆ ಮಾಡುವ ಯಂತ್ರ, Setup of Projector and 


Desks for Government High School, Providing R. 0. for 
‘Drinking Water 
ಮಾಲೂರು ತಾಲ್ಲೂಕಿನ ಗಣಿಬಾದಿತ ಗ್ರಾಮಗಳಾದ ಕೂಂಡಶಟ್ಟಹಳ್ಳಿ, 


ಮಾಕಾರಹಳ್ಳಿಬೆಟ್ಟಹಳ್ಳಿ, ಅಣಿಮಿಟ್ಟಹಳ್ಳಿ, ಗುರುವ ಗೊಲ್ಲಹಳ್ಳಿ, 
ಕೊಮ್ಮನಹಳಿ ಹಾಗೂ" ಕೋಲಾರ ತಾಲ್ಲೂಕಿನ ಕೆ.ಬಿ.ಹೊಸಹಳ್ಳಿ ಮತ್ತು 


ಅನುಮೋದಿತ ಗೊಳಿಸಿರುವ 
pe ಮೊತ್ತ 
20,00 10.00 
33.27 0 


20,54 


ಬೆಟ್ಟಹೊಸಮರ ಗ್ರಾಮಗಳಲ್ಲಿ ಅಂಗವಿಕಲರ ಮತ್ತು ಹಿರಿಯ 0 

ನಾಗರೀಕರಿಗೆ ಕನಡಕ, . ಮೋಟರೈಸಡ್‌ ದ್ವಿಚಕ್ರ ವಾಹನಗಳು, ನೀರಿನ. 

ಫಿಲ್ಪರ್‌, ಎ೦.ಆರ್‌.ಕಿಟ್‌, Wheel Chair, Hearing 4 Aid Talking 

Laptop ವಿಸ್ತ ಸ್ತರಣೆಗಾಗಿ ; 

RN ಮೂರ 5.ಜಿ.ಹ ಕ ಜ ಲ್ಲಹಳ್ಳಿ 

ಹಾಗೂ ಕೋಲಾರ ತಾಲ್ಲೂಕು ಕೊ.ಹೊಸಹಲಿ ಮತ್ತು ಬೆಟ್ಟಿಹೊಸಮರ R 

ಗ್ರಾಮದಲ್ಲಿರುವ ಶಾಲೆಗಳಿಗೆ ಶೌಚಲಯ ಕಟ್ಟಡ ನಿರ್ಮಣ, ಕುಡಿಯುವ 33.00 0 

ನೀರು ಮತ್ತು E-Learning Setup. 

ಮಾಲೂರು ತಾಲ್ಲೂಕು ಬೆಟ್ಟಹಳ್ಳಿ ಹೋಗುವ ರಸ್ತೆ ಯನ್ನು ಅಭಿವೃದ್ಧಿ 55.00 55.00. 
KH 

' 161.81 5.00 


Deputy Brector (Min. Admn}y 


Dept: of Mines & Geology 
Bangalore-560001 


